ಮತ್ತು ಕರ್ನಾಟಿಕ-ನೃರಾತನ ಸಂಬಂಧಗಳು 


ಕರ್ನಾಟಕದವರು ಪುರಾತನ ಆಗ್ನೇಯ ಏಷ್ಯಾದ 
ಇತಿಹಾಸದಲ್ಲಿ ಯಾವ ಪಾತ್ರವನ್ನು ಮಹಿಸಿದ್ದರೆನ್ನು 
ವುದನ್ನು ತಿಳಿಸುವುದು ಈ ಪ್ರಬಂಧದ ಉದ್ದೆ ೇಶ, ೧೯೧೨ 
ರಲ್ಲಿ ಸರ್‌ ಚಾರ್ಲಸ್‌ ಈಲಿಯಟ್‌ ಎನ್ನುವ ಬ್ರಿಟಿಷ್‌ 
ವಿದ್ವಾಂಸರು ಕಾಂಬೋಜಾದಲ್ಲಿಯ ದೇವಸ್ಥಾನಗಳಿಗೂ 
ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಸ್ಥಾನ 
ಗಳಿಗೂ ಕೆಳಕಂಡ ಹೋಲಿಕೆಗಳಿವೆಯೆಂದು ಹೇಳುತ್ತಾರೆ : 


೧. ಎರಡೂ ದೇಶಗಳ ದೇವಸ್ಥಾನಗಳಲ್ಲಿಯ 
ಮುಖ್ಯ ದೇವತೆಗಳು ಹರಿಹರ, ವಾಮನ ಮತ್ತು ನರ 
ಸಿಂಹ. ಪಟ್ಟದಕಲ್ಲು ಮತ್ತು ಅಂಕರ್‌ವಾಟಿನಲ್ಲಿ 
ಸಮುದ್ರಮಥನ ಮತ್ತು ರಾಮಾಯಣದ ಚಿತ್ರಗಳಿವೆ, 


9 ದೇವಸ್ಥಾನೆಗಳು ಒಂದು ಜಗತಿಯ ಮೇಲಿ 


ಇವೆ 


೩, ಎರಡೂ ಕಡೆಗಳಲ್ಲಿಯೂ ಇಳಿಜಾರಾದ 
ಇವಿ ಹಾವ 
ಲು 


ಮಾಳಿಗೆ, ಒಳಗಿನ ಗೋಡೆಗಳ ಮೇಲೆ ಉಬ್ಬು ವಿಗ್ರ 


ಲ 
ದಲಿಯ ಶಾಸನದ ಲಿಪಿಯನ್ನು ಹೋಲುತ್ತದೆ. 
೧ 8 ಇದಿ 
೫, ಕಾಂಬೋಜಾದ ರಾಜರ ಹೆಸರುಗಳ ಕೊನೆಗೆ 


ಇತಿಹಾಸ ದರ್ಶನ 


23 


ವರ್ಮನ್‌ ಎಂದಿದೆ, (ಕದಂಬರ ಹೆಸರುಗಳು ಹೀಗೆ. 


ಇವೆ) ಫಿ 


೬, ಚಾಲುಕ್ಕರು ಖ್ಮೇರರನ್ನು 
ಹೇಳುತ್ತಾರೆ. (ಅವರ ಶಾಸನದಲ್ಲಿ ಇವರನ್ನು ಕಮೇರ 


ರೆಂದು ಕರೆದಿದೆ). 


೭, ಕಾಂಬೋಜಾದಲ್ಲಿ ರಾಜನನ್ನು 
ಯೆಂದು ಪರಿಗಣಿಸಿ ಪೂಜೆ ಮಾಡುತ್ತಿದ್ದ ರು  ಚೆಂಪಾ 
ಮತ್ತು ಜಾವಾಗಳಲ್ಲಿ ಒಬ್ಬ ರಾಜನು ಒಂದು ದೇವಸ್ಥಾನ 
ವನ್ನು ಕಟ್ಟಿದರೆ ಅದರಲ್ಲಿಯ ದೇವರನ್ನು ರಾಜನ ಹೆಸರಿ 
ನಿಂದ ಕರೆಯುವ ರೂಢಿಯಿತ್ತು. ಭದ್ರವರ್ಮನು ಶಿವ. 
ನಿಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಆ ದೇವರನ್ನು 
ಭದ್ರೇಶ್ವರನೆಂದು ಕರೆದನು. ಪಟ್ಟದಕಲ್ಲಿನಲ್ಲಿಯೂ ` 
ಆದೇ ಪದ್ಧತಿಯಿತ್ತು. ವಿಜಯಾದಿತ್ಯನು ವಿಜೆಯೇಶ್ವರ 
ದೇವಸ್ಥಾನವನ್ನು, ಲೋಕ ಮಹಾದೇವಿ ಮತ್ತು 
ತ್ರೈಲೋಕ್ಕ ಮಹಾದೇವಿಯರು ಲೋಕೇಶ್ವರ ಮತ್ತು 
ತ್ರೈಲೋಕೇಶ್ವರರಿಗೆ ದೇವಸ್ಥಾನಗಳನ್ನು ಕಟ್ಟಿದರು. 


೮, . ಕರ್ನಾಟಕದಲ್ಲಿದ್ದ ಹಾಗೆ ಕಾಂಬೋಜಾ 
ದಲ್ಲಿಯೂ ಪಾಶುಪತರು ಪ್ರಬಲರಾಗಿದ್ದರು. ಮುಂದೆ. 
ಕರ್ನಾಟಕದ ವೀರಶೈವರಲ್ಲಿ ಪ್ರಚಲಿತವಾದ ತತ್ವಗಳು, 
ವಿಚಾರಗಳು ಕಾಂಬೋಜಾದಲ್ಲಿಯೂ ಇದ್ದವೆಂದು ಹೇಳು 
ತ್ತಾರೆ... ಈಲಿಯಟ್ಟಿನ ಅಭಿಪ್ರಾಯದಲ್ಲಿ ಇವೆಲ್ಲದರ 

[se] [ne] 
ತಾತ್ಪರ್ಯವು ಕಾಂಬೋಜಾದಲ್ಲಿ ಬೇರೂರಿದ ಭಾರತೀಯ 


೧೧ 
ಮತ ಮತ್ತು ಸಂಸ್ಕೃತಿ ದಖನ್ನಿನದು, 


೧೯೧೨ರಲ್ಲಿ ಈಲಿಯಟ್‌ ಬರೆದಿದ್ದನ್ನು ಕಲ್ಕತ್ತಾ 
ವಿಶ್ವವಿದ್ಯಾಲಯದ ಡಾ| ಕಲ್ಯಾಣಕುಮಾರ ದಾಸ 
ಗುಪ್ತರು ಅರ್ಧ ಶತಮಾನದ ನಂತರ ಸಮರ್ಥಿಸಿ ಹೀಗೆ 


ಬರೆದಿದ್ದಾರೆ : «ಅಂಕರ್‌ವಾಟಿನ ದೇವಸ್ಥಾನಗಳಿಗೂ 
ನಕ್ಷತ್ರಾಕಾರದ ಕರ್ನಾಟಕದ ದೇವಸ್ಥಾನಗಳಿಗೂ ಇರುವ 


ಹೋಲಿಕೆಗಳು ಅತ್ಯಾಶ್ಚರ್ಯವನ್ನುಂಟು ಮಾಡುತ್ತವೆ. 
ಕರ್ನಾಟಕ ಮತ್ತು ಕಾಂಬೋಡಿಯಾಗಳ ಮಧ್ಯ ಇದ್ದ 
ಸಾಂಸ್ಕೃ ತಿಕ ಸಂಬಂಧಗಳು ವ್ಯಾಪಾರದಿಂದ ಉಂಟಾಗಿರ 
ಬೇಕು. ದೇವಸ್ಥಾ ನಗಳನ್ನು ಕಟ್ಟಿರುವ ರೀತಿ ಅಲ್ಲದೆ 
ರಾವಣಾನುಗ್ರಹಮೂರ್ತಿಯಂತಹ ಶಿಲ್ಪಗಳು ಎರಡೂ 
ಕಡೆಯೂ ದೊರೆಯುತ್ತವೆ. ಭದ್ರವರ್ಮನ ಶಾಸನ; 
ಪಶ್ಚಿಮ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ಪೆಟ್ಟಿಗೆ 
ಯಂತಹ ತಲೆ ಕಟ್ಟು ಇರುವ ಲಿಪಿಯಲ್ಲಿ ಬರೆದಿದೆ. ಆರ 
ನೆಯ ಶತಮಾನದಲ್ಲಿ ಚಾಲುಕ್ಕರಲ್ಲಿ ರೂಢಿಯಲ್ಲಿದ್ದ 
ಶಕ ಸಂವತ್ಸರವು ಇಂಡೋಚೀನಾ ಮತ್ತು ಇಂಡೋನೀ 
ಶಿಯಾಗಳಲ್ಲಿ ಜಾರಿಗೆ ಬಂತು... ಇವೆಲ್ಲವುಗಳಿಂದ ಭಾರ 
ತೀಯ ಸಂಸ್ಕೃತಿಯನ್ನು ಕಾಂಬೋಜಾ ಮತ್ತು ನೆರೆ 
ಹೊರೆಯ ಪ್ರಾಂತಗಳಲ್ಲಿ ಕರ್ನಾಟಕವು ಹರಡಿದ್ದು ಕಂಡು 
ಬರುತ್ತದೆ. ಇನ್ನು ಈದಿಶೆಯಲ್ಲಿ ಹೆಚ್ಚಿ ರಿಗೆ ಮಾಹಿತಿ ದೊರೆಯ 
ಬೇಕಾದರೆ ಕನ್ನಡ ಸಾಹಿತ್ಯದ ಅಭ್ಯಾಸ 
ಬಹುದು,” 


ಡಾ॥ ದಾಸಗುಪ್ತರ ಊಹೆ ಸರಿಯಾದುದೆಂದು 
ಅವರಿಗಿಂತ, ಮುಂಚೆ ನಡೆಸಿದ ಡಾ। ಎ. ವೆಂಕಟ 
ಸುಬ್ಬಯ್ಯನವರ ಪಂಚತಂತ್ರದ ಮೇಲಿನ ಸಂಶೋಧನೆ 
ಯಿಂದ ತಿಳಿದುಬಂದಿದೆ. ದುರ್ಗಸಿಂಹನ ಕನ್ನಡ ಪಂಚ 
ತಂತ್ರಕ್ಕೆ ವಸುಭಾಗನ ಪಂಚತಂತ್ರವೂ ಆಧಾರವಾಗಿತ್ತು. 
ಇದೇ ವಸುಭಾಗನ ಪಂಚತಂತ್ರವು ಇಂಡೋನೀಶಿಯಾದ 
ತಂತ್ರಿಯೆನ್ನುವ ಗ್ರಂಥಕ್ಕೂ, ತೀಯಾಸದ ಮುಲ್ಲಾ 
ತಂತೈಯೆನ್ನುವ ಗ್ರಂಥಕ್ಕೂ ಮತ್ತು ಸಂಸ್ಕೃತದ ತಂತ್ರೋ 
ಪಖ್ಯಾನಕ್ಕೂ ಆಧಾರವಾಗಿತ್ತೆಂದು ಡಾ|| ವೆಂಕಟ 


ಸುಬಯ್ಗನವರು ತೋರಿಸಿಕೊಟ್ಟಿದ್ದಾರೆ. 
ಬ ಶಿ ಬಟ್‌" 


ನ್ನಾಧರಿಸಿದ ಶಿಲ್ಪಗಳು ಕಂಡುಬರುತ್ತವೆ. ಈ ಸ್ಥ 
ಗಳಲ್ಲಿ ಕೆಲವು ಜ್‌ ಪಟ್ಟದಕಲ್ಲು, ಬಳ್ಳಿಗಾವೆ 
ಮತ್ತು ಶಿರಸಿಯ ಹತ್ತಿರವಿರುವ ಎಸಳೆ, ಜಾವಾದಲ್ಲಿ 


೨೧೦ 


ಸಹಾಯಕವಾಗ ' 


ಕೆಲವು ಕಡೆ ಪಂಚತಂತ್ರದ ಕಥೆಗಳ : 


ಮೆಂದುತ್‌, ಪನತರನ್‌, ಚಂಡಿಜಾಗೊಗಳಲ್ಲಿ ಪಂಚತಂತ್ರದ 
ಕಥೆಗಳು ಶಿಲ್ಪದಲ್ಲಿ ಕಾಣಿಸಿಕೊಂಡಿವೆ. 


ಡಾ॥ ಎಸ್‌. ನಾಗರಾಜು ಇವರು ಮೇಲೆ ಹೇಳಿ 
ದ್ವನ್ನು ಸಮರ್ಥಿಸಿ, ಆಗ್ನೇಯ ಏಷ್ಯಾ ಮತ್ತು ಕರ್ನಾಟಕ 
ಮತ್ತು ದಕ್ಷಿಣಭಾರತದ ದಲ್ಲಿ ಪ್ರಚಲಿತವಿರುವ ರಾಮಾಯಣ 
ಮತ್ತು ಮಹಾಭಾರತ ಕಥೆಗಳು ಆಗ್ನೇಯ ಏಷ್ಯಾದಲ್ಲಿ 
ಹರಡಿವೆಯೊ ಹೇಗೊ ಎನ್ನು ನ್ನಿವುದನ್ನು ನೋಡಬೇಕೆನ್ನು 
ತ್ತಾರೆ. ಕರ್ನಾಟಕದ ವಾಸ್ತುಶಿಲ್ಪದ ಬೆಳವಣಿಗೆ ಮತ್ತು 
ಆಗ್ನೇಯ ಏಷ್ಯಾದ ವಾಸ್ತುಶಿಲ್ಪ ದ ಬೆಳವಣಿಗೆಗಳಲ್ಲಿಯ 
ಸಾಮ್ಯಗಳನ್ನು ಹೆಚ್ಚು ಆಳವಾಗಿ ಅಭ್ಯಾಸ ಮಾಡ 
ಬೇಕೆಂದು ಹೇಳುತ್ತಾರೆ. ಈ ರೀತಿಯಾಗಿ ಲಿಪಿ, 
ಸಾಹಿತ್ಯ ಮತ್ತು ವಾಸ್ತುಶಿಲ್ಪಗಳಲ್ಲಿ ಎರಡೂ ಭಾಗ 
ಗಳಲ್ಲಿಯೂ ಸಾಮ್ಯಗಳನ್ನು ಹೆಚ್ಚು ಆಳವಾಗಿ ಅಭ್ಯಸಿ 
ಸುವ ಅಗತ್ಯವನ್ನು ಇದುವರೆಗೂ ಹೇಳಿದ್ದರಿಂದ ತಿಳಿದು 
ಕೊಳ್ಳಬಹುದು. ಯಾಕೆಂದರೆ ನಮ್ಮ ಸಂಸ್ಕೃತಿಯ 
ಅತ್ಯಂತ ಗಾಢವಾದ ಅಭ್ಯಾಸವನ್ನು ಮಾಡಿದ ಡಾ| 
ಆಫಂದಕುಮಾರಸ್ವಾಮಿಯವರು ಹೇಳಿದ ಹಾಗೆ, 
ಕಾಂಬೋಡಿಯಾ, ಚಂಪಾ ಮತ್ತು ಜಾವಾಗಳ ಕಲೆ 
ಮತ್ತು ಸಂಸ್ಕೃತಿಗಳಲ್ಲಿ ದಖನ್ನಿನ ಮೂಲಗಳಿವೆಯೆ 
ವಿನಹ ದಕ್ಷಿಣ ಭಾರತದ ಮೂಲಗಳಿಲ್ಲ. 


ಇಷ್ಟೆಲ್ಲಾ ಕರ್ನಾಟಕದವರು ಆಗ್ನೇಯ ಏಷ್ಯಾದಲ್ಲಿ 
ಸಂಸ್ಕೃತಿ ಪ್ರ ಪ್ರಸಾರ ಮಾಡಿದರು, ಇಲ್ಲವೆ 'ಮಾಡಿಕುಹುದು 
ಎಂದು ಘಡ: ಇಂತಹ ಮಟ ಹೆಸರು 
ಒಂದು ಸಲವಾದರೂ ಎಲ್ಲಿಯಾದರೂ ಬರುತ್ತದೆಯೆ 
ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ, 


ಒಂದು ಸಲ ಬರುತ್ತದೆಂದು ಹೇಳಬಹುದು. 


ಬಿ ಮಜಪಹಿತ್‌ ವಂಶದ 
ಶಭವವನ್ನು ವರ್ಣಿ ಸುವ ನಗರ 
೦ಥದಲ್ಲಿ ಜಾವಾಕ್ಕೆ ಎಲ್ಲಿ ಎಲ್ಲಿಂದ 
ಪ್ರವಾಸಿಗಳು ಬರುತ್ತಿದ್ದ ರೆಂದು ವರ್ಣಿಸುವಾಗ ಈ ರೀತಿ 
ಹೇಳಿದೆ: “All kinds of people have conti 


nually come from other countries in mul. 
titudes. They are China, Yavana, Champa, 
Karnataka, Goda (Gaur) and Siam, 
These are places from where they come. 


They come by ship with numerous mer- 
chants: monks and Brahmins are the pri- 
ncipal ones who as tt 2y come are regaled 
and are well pleased during their stay.” 


ಈ ಉಲ್ಲೇಖದಿಂದ ಜಾವಾಕ್ಕೆ ಭಾರತದಿಂದ 
ಕರ್ನಾಟಕ ಮತ್ತು ಬಂಗಾಳದಿಂದ ವರ್ತಕರು, ಭಿಕ್ಷು 
ಮತ್ತು ಬ್ರಾಹ್ಮಣರು ಹಡಗಿನಲ್ಲಿ ಬಹು ಸಂಖೆ 

( ಮಾ ಶ್ರಿ 


ರ್ತಿ ಹೋಗಿ ಅಲ್ಲಿ ಸುಖವಾಗಿದ್ದರೆಂದು ತಿಳಿಯಬರು 


ಲೆ 
ಆಗಿಲ್ಲ. ಎರೆಡೂ ಭಾಗಗಳಲ್ಲಿಯ ಸಾಹಿತ್ಯ, ಶಾಸನ 
ಮತ್ತು ಕಲೆಗಳ ಅಭ್ಯಾಸದ ಆಗತ್ಕವಿದೆಯೆನ್ನುವುದರಲ್ಲಿ 


ಸಂಶಯವಿಲ್ಲ. 
ಜಾ 


ಆಧಾರಗಳ ಬಗ್ಗೆ ಟಿಪ್ಪಣಿ 

ಸರ್‌ ಚಾರ್ಲಸ್‌ ಈಲಿಯಟ್‌ನ Hinduism and 
Buddhism ಎನ್ನುವ ಮೂರು ಸಂಪುಟಗಳ ಗ್ರಂಥದಲ್ಲಿ 
ಈ ಮತಗಳು ಭಾರತದಲ್ಲಿ ಹೇಗೆ ಬೆಳೆದವೆನ್ನುವುದನ್ನು 
ಹೇಳುವುದಲ್ಲದೆ, ಆಗ್ನೇಯ ಏಷ್ಯಾ ಮತ್ತು ಚೀನಾ 
ಗಳಲ್ಲಿಯೂ ಅವುಗಳಇತಿಹಾಸವನ್ನು ಹೇಳಿದೆ, ಅದರ ೩ನೇ 
ಸಂಪುಟ ೧೦೬ನೇ ಪುಟದಿಂದ ಮುಂದೆ ಕರ್ನಾಟಕ ಮತ್ತು 
ಆಗ್ನೇಯಾ ಏಷ್ಯಾದಲ್ಲಿಯ ದೇವಸ್ಥಾನಗಳಲ್ಲಿಯ ಸಾಮ್ಯ 


ವನ್ನು ತೋರಿಸಿಕೊಟ್ಟಿದೆ, ಈ ಗ್ರಂಥವು ಹಿಂದೂ 


ಮತ್ತು ಬೌದ್ಧ ಮಠಗಳ ತತ್ವಗಳನ್ನು ತಿಳಿಸಿಕೊಡುವು 
ದಲ್ಲದೆ ಅವುಗಳು ಪರದೇಶಗಳಲ್ಲಿ ಹರಡಿರುವುದನ್ನು ತಿಳಿ 
ದ್‌ ೧ 3 


ಗ 
Ll. 
ಗ 


ಇದು ೧೯೧೨ರಲ್ಲಿ ಮೊದಲನೆ ಸಲ ಪ್ರಕಟ 


ಇತಿಹಾಸ ದರ್ಶನ 


ಬು 
ನಾನು ಮೊದಲನೆಯ ಆವೃತ್ತಿಯನ್ನು 


ೈ ಉಪಯೋಗಿ 

ಸಿದ್ದೇನೆ 
ಕಲ್ಕತ್ತಾ ವಿಶ್ವವಿದ್ಯಾಲಯದ ಪುರಾತಣ 
ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ 


ಕೆಲಸ ಮಾಡುತ್ತಿರುವ ಡಾ! ಕಲ್ಯಾಣಕುಮಾರ ದಾಸ 
ಗುಪ್ತರು ದಕ್ಷಿಣ ಭಾರತದ ಅದರಲ್ಲಿಯೂ ಕರ್ನಾಟಕದ 
ಕಲೆಯ ಇತಿಹಾಸದಲ್ಲಿ ತಜ್ಞರು. ಡಾ|| ಎನ್‌. ಪಿ. ಸೆನ್‌ 
ಇವರು ಸಂಪಾದಿಸಿರುವ. 5002068018 theHistory 
of: India ಮೊದಲನೆಯ ಸಂಪುಟದಲ್ಲಿ ಕರ್ನಾಟಕ ಇತಿ 
ಹಾಸದ ಆಧಾರಗಳು ಎನ್ನುವ ಡಾ| ದಾಸಗುಪ್ತರ 
ಲೇಖನದಲ್ಲಿ ಮೇಲೆ ಹೇಳಿದ ಅವರ ಅಭಿಪ್ರಾಯಗಳಿವೆ. ' 


ಹೈದರಾಬಾದ್‌ ವಿಶ್ವವಿದ್ಯಾಲಯದ ಇತಿಹಾಸ 
ವಿಭಾಗದಲ್ಲಿ. ಅಧ್ಕಾಪಕರಾಗಿರುವ ಡಾ॥ ಎಸ್‌, 
“ಆಗ್ನೇಯ ಏಷ್ಯಾದೊಡನೆ 
ಕರ್ಣಾಟಕದ ಸಾಂಸ್ಕತಿಕ ಸಂಬಂಧ' ಎಂಬ ಲೇಖನವು 
"ಪ್ರಬುದ್ಧ ಕರ್ಣಾಟಕ', ಸಂಪುಟ ೫೧, ಸಂಚಿಕೆ ೩ರಲ್ಲಿ 
(೧೯೬೯) ಇದೆ. ಈ ಲೇಖನದಿಂದ ಮೇಲೆ ಹೇಳಿದ. 
ಅವರ ಅಭಿಪ್ರಾಯಗಳನ್ನು ನಾನು ಉದಾಹರಿಸಿದ್ದೇನೆ. 


Harry J. Bendeಯುವರು ಸಂಪಾದಿಸಿದ The 
World of South-East Asia, Selected 
Readings ಎನ್ನುವ ಗ್ರಂಥದಲ್ಲಿಯ The Legend- 
ary Grandeur of Majapahit ಎನ್ನುವ ಅಧ್ಯಾಯ 
ದಲ್ಲಿ ೪೬ನೆಯ ಪುಟದಲ್ಲಿ ಈ ಲೇಖನದಲ್ಲಿಯ ಕೊನೆಯ 
ಉದ್ದರಣವು ಇದೆ, 


